ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಕೃಷಿ ಮಾರಾಟ ಮಂಡಳಿ ಹಗರಣದ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ(ಶಿಕ್ಷಕರ ಕ್ಷೇತ್ರ):- 
482 (769) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೃಷಿ ಮಾರಾಟ ಮಂಡಳಿಯಲ್ಲಿ ರೂ.100 ಕೋಟಿ ಹಣ ಹಗರಣವಾದದ್ದು ನಿಜವೇ; ನಿಜವಿದ್ದಲ್ಲಿ, ಅದರ ಸಂಪೂರ್ಣ ಮಾಹಿತಿ 
ನೀಡುವುದು; 


(ಆ) ಈ ಹಣವನ್ನು ಯಾವ ಕಾರಣಕ್ಕಾಗಿ ಮೀಸಲಿರಿಸಲಾಗಿತ್ತು; ಕೃಷಿ ಮಾರಾಟ ಮಂಡಳಿಯು ಇದನ್ನು ಯಾವುದಕ್ಕೆ 
ಉಪಯೋಗಿಸಿದೆ; ಅಥವಾ ದುರುಪಯೋಗಪಡಿಸಿಕೊಂಡಿದೆ; 


(ಇ) ಇದರಲ್ಲಿ ಅಧಿಕಾರಿಗಳು, ನಿರ್ದೇಶಕರು, ಬ್ಯಾಂಕಿನವರು ಶಾಮೀಲಾಗಿರುವುದು ನಿಜವೇ; ಶಾಮೀಲಾಗಿದ್ದಲ್ಲಿ, ಅವರ ಹೆಸರು 
ಮತ್ತು ಹುದ್ದೆಗಳೇನು; 


(ಈ) ಬ್ಯಾಂಕಿನಲ್ಲಿ ಠೇವಣಿ ಇಡುವ ವಿಚಾರದಲ್ಲಿ ಅಕ್ರಮವಾಗಿರುವುದು ಕಂಡು ಬಂದಿದ್ದು ಯಾವಾಗ; ಸರ್ಕಾರ ಏನು ಕ್ರಮ 
ಕೈಗೊಳ್ಳುವುದು? 


